ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ನ 
ಶ್ರೀ.ಬಿ.ಕೆ ಹರಿಪ್ರಸಾದ್‌ 
ನದಸ ಖು > 
ಮಾನ್ಯ ಸದಸ್ಯರ ಹೆಸರು (ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ: 


01.02.2021 


ಉತ್ತರಿಸುವ ಸಚಿವರು 


ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕಣ ಸಚಿವರು 
oY 


(4 


pe] 
ಕ್ರಸಂ 


ತ್ನ 


ಉತ್ತರ 


ಅ) ರಾಜ್ಯದಲ್ಲಿ ವೈದ್ಯರ ಮತ್ತು ಜನರ 


ಸರಾಸರಿ ಪ್ರಮಾಣವೆಷ್ಟು? 


2020ರ ಅಂತ್ಯಕ್ಕೆ ರಾಜ್ಯದ ಒಟ್ಟು ಜನಸಂಖ್ಯೆ:7.07 
ಕೋಟಿಗಳಾಗಿರುತ್ತದೆ. ರಾಜ್ಯದಲ್ಲಿ ಒಟ್ಟು 57,844 
ವೈದ್ಯರುಗಳು 'ಇರುತ್ತಾರೆ. [ಖಾಯಂ, ಗುತ್ತಿಗೆ, 
ಎನ್‌:ಹೆಚ್‌.ಎಂ (ಗುತ್ತಿಗೆ, ಖಾಸಗಿ ಮತ್ತು ವೈದ್ಯಕೀಯ 
ಶಿಕ್ಷಣ ಇಲಾಖೆಯ ವೈದ್ಯರುಗಳನ್ನೊಳಗೊಂಡಂತೆ]. 

ಪ್ರತಿ ಒಂದು ಲಕ್ಷದ ಜನಸಂಖ್ಯೆಗೆ 82 ಜನ 
ವೈದ್ಯರ ಸರಾಸರಿ ಇರುತ್ತದೆ. 


ಆ) ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಿಶ್ವ ಆರೋಗ್ಯ ಸಂಸ್ಥೆಯ ಮಾನದಂಡದೆ ಪ್ರಕಾರ 
ಸರಾಸರಿ ಎಷ್ಟು ಜನರಿಗೆ ಒಬ್ಬ | ಸರಾಸರಿ 1,000 ಜನರಿಗೆ ಒಬ್ಬ ವೈದ್ಯರಿರಬೇಕು (1:1000). 
ವೈದ್ಯರಿರಬೇಕು? 

ಇ) ರಾಜ್ಯದಲ್ಲಿ ಸರಾಸರಿ ಪ್ರಮಾಣ ಕಡಿಮ ರಾಜ್ಯದಲ್ಲಿ ವೈದ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಗರ 
ಇರಲು ಕಾರಣಗಳೇನು? ಪ್ರದೇಶದಲ್ಲಿಯೇ ಇದ್ದು, ಗ್ರಾಮೀಣ ಹಾಗೂ ಒಳಭಾಗದ 

ಪ್ರದೇಶಗಳಲ್ಲಿ ಕರ್ತವ್ಯ ' ನಿರ್ವಹಿಸಲು ' ಆಸಕ್ತಿ 
ತೋರಿಸದಿರುವುದು ಪ್ರಮುಖ ಕಾರಣ. 

ಈ) ಈ ಅಸಮಾನ ಪ್ರಮಾಣವನ್ನು ಈ ಅಸಮಾನ ಪ್ರಮಾಣವನ್ನು" ಸರಿದೂಗಿಸಲು 
ಸರಿದೂಗಿಸಲು ಸರ್ಕಾರ ಕೈಗೊಂಡ ಸರ್ಕಾರ ಈ ಕೆಳಕಂಡ ಕ್ರಮಗಳನ್ನು ಕೈಗೊಂಡಿರುತ್ತದೆ. 
ಕ್ರಮಗಳೇನು? > ರಾಜ್ಯದಲ್ಲಿ ಖಾಲಿ ಇರುವ ವೈದ್ಯಾಧಿಕಾರಿಗಳ 

ಹುದ್ದೆಗಳನ್ನು ಭರ್ತಿ ಮಾಡಲು ವಿಶೇಷ 
ನೇಮಕಾತಿ ಸಮಿತಿ ರಚಿಸಿ ಸದರಿ ಸಮಿತಿಯ 
ಅಧಿಸೂಚನೆ ಸಂಖ್ಯೆ: ನSRC/68/2019-20, 
ದಿನಾಂಕ:10-09-2020ರನ್ವಯ' 847 ತಜ್ಞ 
ವೈದ್ಯರುಗಳು, 1246, ಸಾಮಾನ್ಯ ಕರ್ತವ್ಯ 
ವೈದ್ಯಾಧಿಕಾರಿಗಳು ಮತ್ತು 88 - ದಂತ 
ಆರೋಗ್ಯಾಧಿಕಾರಿಗಳ ಹುದ್ದೆಗಳನ್ನು ' ಹಾಗೂ 


ಬ್ಯಾಕ್‌ಲಾಗ್‌ನಲ್ಲಿ 657 ಹುದ್ದೆಗಳಿಗೆ ನೇಮಕಾತಿ 
ಪಕ್ರಿಯೆ ಬಹುತೇಕ ಪೂರ್ಣಗೊಂಡಿದ್ದು, ಭರ್ತಿ 


ಮಾಡರು ಮು ೃಗಸ್ಸ್‌ರಾಗ್ತಾಡ: 


ಜಿಲ್ಲಾ ಮಟ್ಟದಲ್ಲಿ ಖಾಲಿ ಇರುವ ವೈದ್ಯ 
ಹುದ್ದೆಗಳನ್ನು ಗುತ್ತಿಗೆ ಆಧೌರದ ಮೇಲೆ ಭರ್ತಿ 
ಮಾಡಲು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಗೆ 
ಅಧಿಕಾರ ಪ್ರಶ್ಯಾಯೋಜಿಸಲಾಗಿದೆ. - 
ನಿವೃತ್ತ ' ವೈದ್ಯರ ಮರು ನೇಮಕಾತಿಗೆ ಅವಕಾಶ 
ಕಲ್ಪಿಸಲಾಗಿದೆ. 

ತಜ್ಞ ವೈದ್ಯರ ಕೊರತೆ ನೀಗಿಸಲು €P5S ಮತ್ತು 
DNB ಕೋರ್ಸ್‌ಗಳನ್ನು ಪ್ರಾರಂಭಿಸಲಾಗಿರುತ್ತದೆ. 

ಖಾಸಗಿ ತಜ್ಞ ವೈದ್ಯರ ಸೇವೆಯನ್ನು ಕರೆ ಆಧಾರದ 
ಮೇಲೆ (On Call Basis) ಪಡೆಯಲಾಗುತ್ತಿದೆ 
ಹಾಗೂ ಅವರಿಗೆ ಪ್ರಕರಣಗಳ ಆಧಾರದ ಮೇಲೆ 
ಗೌರವಧನ ನೀಡಲಾಗುತ್ತಿದೆ. 

ತಜ್ಞ ವೈದ್ಯರ ' ಕೊರತೆ ನೀಗಿಸಲು, ಸೇವಾನಿರತ 
ಕೋಟಾದಡಿ ಸ್ನಾತಕೋತ್ತರ ವ್ಯಾಸಂಗಕ್ಕೆ 
ನಿಯೋಜಿಸುವ ಸಂಬಂಧ ನಿಯಮಗಳನ್ನು 
ಸಡಿಲಿಸಿ, ಖಾಯಂ ಪೂರ್ವ ಅವಧಿ 
ಘೋಷಣೆಯಾದ ಮತ್ತು ಯಾವುದೇ ಇಲಾಖಾ 
ವಿಚಾರಣೆ ಇರದ ಸರ್ಕಾರಿ ವೈದ್ಯರಿಗೆ ಅವಕಾಶ 
ಕಲ್ಪಿಸಿದೆ. 


ಆಕುಕ 03 ಹೆಚ್‌ಎಸ್‌ಡಿ 2021 


Ce 
ಸುಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


